( 


ಶರ್ನ್ವಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 1253 ೫ 

ಸದಸ್ಯರ ಹೆಸರು | ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) 
(ಸಳೀಯ ಸಂಸ್ಥೆಗಳ ಕೇತು 

ಉತ್ತರಿಸಬೇಕಾದ ದಿನಾಂಕ 22.09.2021 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಈ. 
ಹಿ ಪ್ರಶ್ನೆ ಉತ್ತರ 


ಅ) | ಹುಣಸೂರು ಜಿಲ್ಲೆ ರಚನೆಯ ಪ್ರಸ್ತಾವನೆ | ಹುಣಸೂರು ಜಿಲ್ಲೆಯನ್ನು ರಚಿಸುವಂತೆ ಕೋರಿಕೆ 
ಸರ್ಕಾರದ ಮುಂದಿದೆಯೇ: ಹಾಗಿದ್ದಲ್ಲಿ | ಸ್ಮೀಕೃತವಾಗಿರುತ್ತದೆ. ಆದರೆ ಪ್ರಾದೇಶಿಕ ಆಯುಕರು, 
ಯಾವಾಗ ಈ ನೂತನ ಜಿಲ್ಲೆಯನ್ನು | ಮೈಸೂರು ವಿಭಾಗ / ಜಿಲ್ಲಾಧಿಕಾರಿ, ಮೈಸೂರು ಇವರಿಂದ 
ರಚಿಸಲಾಗುವುದು; ಯಾವುದೇ ಪ್ರಸಾವನೆ ಸ್ಮೀಕೃತವಾಗಿರುವುದಿಲ್ಲ. 

ಆ) | ಹುಣಸೂರು ಜಿಲ್ಲೆ ರಚನೆಯ ಬಗ್ಗೆ।| ಈ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿರುವುದಿಲ್ಲ. 
ಪರಿಶೀಲಿಸಿ ವರದಿ ನೀಡಲು ಸರ್ಕಾರ 
ಒಂದು ಸಮಿತಿಯನ್ನು ರಚಿಸಲು ಕ್ರಮ 


f 


ತೆಗೆದುಕೊಳ್ಳುವುದೇ; 
| ಇ) |ಸದರಿ ಜಿಲ್ಲೆಗೆ ಡಿ. ದೇವರಾಜ್‌ ಅರಸ್‌ | ಈ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿರುವುದಿಲ್ಲ. 
ಜಿಲ್ಲೆಯೆಂದು ಹೆಸರಿಡಲಾಗುವುದೇ; 
ಸ೦ಖ್ಯೆ: ಕೆ೦ಇ 87 ಎಲ್‌ಆರ್‌ಡಿ 2021 _ BA ಜ್‌ 


(ಆರ್‌.ಅಶೋಕ) 
ಕಂದಾಯ ಸಚಿವರು 


